KA / BG- GPO /2515/WPP47/2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೪ ಬೆಂಗಳೂರು, ಗುರುವಾರ , ಡಿಸೆಂಬರ್ ೩, ೨೦೦೯ ( ಮಾರ್ಗಶಿರ ೧೨, ಶಕ ವರ್ಷ ೧೯೩೧) ಸಂಚಿಕೆ ೪೮ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 

ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


15 


ಪಟ್ಟಣ ಪಂಚಾಯಿತಿ ಕಾರ್ಯಾಲಯ , ಹೊಳಲ್ಕೆರೆ 

ಸಭಾ ನಡವಳಿ 
ದಿನಾಂಕ: 24 -11 - 2008 ರಂದು ಬೆಳಿಗ್ಗೆ 11 ಗಂಟೆಗೆ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಶ್ರೀಮತಿ ರೇಣುಕಮ್ಮ 
ಅಧ್ಯಕ್ಷರು ಪಟ್ಟಣ ಪಂಚಾಯಿತಿ ಹೊಳಲ್ಕೆರೆ ಇವರ ಘನ ಅಧ್ಯಕ್ಷತೆಯಲ್ಲಿ ಜರುಗಿದ ಸಾಮಾನ್ಯ ಸಭೆಯ ಸಭಾ ನಡವಳಿಗಳು. 
ಹಾಜರಿ ಗೈರು ಹಾಜರಿ 

ಜುಮ್ಲಾ 
13 

- 02 
ವಿಷಯ : ಹಿಂದಿನ ಸಭಾ ನಡವಳಿಗಳನ್ನು ಓದಿ ದಾಖಲಿಸುವ ವಿಚಾರ. 
ತೀರ್ಮಾನ: ಹಿಂದಿನ ಸಭೆಯಲ್ಲಿ ಜರುಗಿದ ವಿಷಯಗಳನ್ನು ಸಭೆಯಲ್ಲಿ ಕುಲಂಕುಷವಾಗಿ ಚರ್ಚಿಸಲಾಯಿತು. ಚರ್ಚಿಸಿದ 

ವಿಷಯಗಳಲ್ಲಿ ಈ ಕೆಳಗಿನಂತೆ ಕೆಲವು ತಿದ್ದುಪಡಿಗಳನ್ನು ಮಾಡಲಾಯಿತು. ದಿನಾಂಕ: 23 - 8 - 2008 ರ 
ಸಭೆಯ ನಡವಳಿಗಳ ವಿಷಯ (4) ರಲ್ಲಿ ಎಲ್ಲಾ ಪರವಾನಿಗೆ ಶುಲ್ಕವನ್ನು ನಿಗದಿಪಡಿಸುವ ವಿಚಾರದಲ್ಲಿ 
ದರಗಳನ್ನು ಪರಿಷ್ಕರಿಸಲಾಯಿತು. 
ವಿವರಣೆ ( ವಿವಿಧ ವ್ಯಾಪಾರ / ಉದ್ದಿಮೆಗಳ ಹೆಸರು) | ಹಿಂದಿನ ಪರಿಷ್ಕರಣೆ 

| ಶುಲ್ಕ | ಉದ್ದೇಶಿತ ಶುಲ್ಕ 
ಕರ್ನಾಟಕ ಪುರಸಭೆಗಳ ( ಬ್ರೆಡ್ ಬೇಕರಿಗಳ ತಯಾರಿಕೆ 
ಉದ್ಯಮಗಳ ಸ್ಥಳದ ನಿಯಮನ ( ನಿಬಂಧನೆ) ಹಾಗೂ ತಪಾಸಣೆ) 
ಉಪನಿಯಮಗಳು - 1966 
ಬೇಕರಿ 

| 300 - 00 1000 - 00 
ಕರ್ನಾಟಕ ಪುರಸಭೆಗಳ ( ಮಾನವ ಆಹಾರ ಪೇಯಗಳ 
ತಯಾರಿಕೆ, ಸಂಗ್ರಹ ಮಾರಾಟಗಳ ಜಾಗಗಳ ನಿಯಮನ ಹಾಗೂ 
ತಪಾಸಣೆ) ಉಪನಿಯಮಗಳು - 1966 
1. ಹೊಟೇಲ್ 

300 - 00 1000 - 00 
2. ಕ್ಯಾಂಟೀನ್ 

250 - 00 400 - 00 
( ೧೨೮೧ ) 


|સ(વા 


ಭಾಗ - ೬ 


સ(વ 


2000 - 00 


2500 - 00 


೩ 


( ಕ 


) 


೧೨೮೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೩, ೨೦೦೯ 
ವಿವರಣೆ (ವಿವಿಧ ವ್ಯಾಪಾರ/ ಉದ್ದಿಮೆಗಳ ಹೆಸರು) ಹಿಂದಿನ | ಪರಿಷ್ಕರಣೆ 

ಶುಲ್ಕ | ಉದ್ದೇಶಿತ ಶುಲ್ಕ 
3 . ಖಾನಾವಳಿ 

150 - 00 500 - 00 
4 . ಡಾಬಾ 

300 - 00 500 - 00 
| ಟೀ ಸ್ಟಾಲ್ : ಕಾಫಿ ಬಾರ್ 

150 - 00 200 - 00 
ಇ | ಮಿಠಾಯಿ ಮತ್ತು ಸಿಹಿ ತಿಂಡಿ ಅಂಗಡಿ 

150 - 00 200 - 00 
ಎಫ್ | ಖಾರಾ, ಮಂಡಕ್ಕಿ ಅಂಗಡಿ 

150 - 00 200 - 00 
ಜಿ | ಚಾಟ್ ಸೆಂಟರ್ ( ಪಾನಿ ಪೂರಿ : ಹಾಟ್ ಚಿಪ್ ಇತ್ಯಾದಿ) 

150 - 00 200 - 00 
ಹೆಚ್ | ತಂಪು ಪಾನೀಯ ಅಂಗಡಿ ಜ್ಯೂಸ್ ಸೆಂಟರ್ 

150 - 00 200 - 00 
ಐ ಕಬ್ಬಿಣ ಗಾಣ (ರಸ ತಯಾರಿಕೆ) 

150 - 00 200 - 00 
ಮಿನರಲ್ ವಾಟರ್ ತಯಾರಿಕೆ 

200 - 0 500 - 00 
ಬಾರ್‌ ಮತ್ತು ರೆಸ್ಟೋರೆಂಟ್ 

250 - 00 500 - 00 
ಎಲ್‌ | ಬ್ರಾಂಡಿ ಶಾಪ್, ವೈನ್ ಶಾಪ್ 

250 - 00 500 - 00 | 
ಕರ್ನಾಟಕ ಪುರಸಭೆಗಳ ( ಲಾಡ್ಡಿಂಗ್ ಮತ್ತು ಬೋರ್ಡಿಂಗ್‌ಗಳ 
ನಿಯಮನ ಹಾಗೂ ತಪಾಸಣೆ) ಉಪನಿಯಮಗಳು - 1966 
ಲಾಡ್ಸ್‌ಗಳು 

200 - 00 500 - 00 
10 ಗ್ರಾಹಕ ಸೌಕರ್ಯಗಳು | 

200 - 00 300 - 00 
ಡಿ ( ಅ) 10 ರಿಂದ 20 ಗ್ರಾಹಕ ಸೌಕರ್ಯಗಳುಳ್ಳ ( ರೂಂ ) 

200 - 00 300 - 00 
ಆ) 10 ರಿಂದ ಹೆಚ್ಚಿನ ಗ್ರಾಹಕ ಸೌಕರ್ಯಗಳುಳ್ಳ 

400 - 00 1000 - 00 
ಮಾಂಸಹಾರಿ ಊಟದ ಹೊಟೇಲ್, ಮಿಲ್ಕಿ ಹೋಟೇಲ್ 

200 - 00 500 - 00 
ಕರ್ನಾಟಕ ಪುರಸಭೆಗಳ ( ಬರ್ಫ ತಯಾರಿಕೆ, ನಿಯಮನ ಹಾಗೂ 
ತಪಾಸಣೆ) ಉಪನಿಯಮಗಳು - 1966 
ಐಸ್ ಫ್ಯಾಕ್ಟರಿ ( ದೊಡ್ಡ ಪ್ರಮಾಣ) 

250 - 00 500 - 00 
ಐಸ್ ಫ್ಯಾಕ್ಟರಿ ( ಸಣ್ಣ ಪ್ರಮಾಣ) 

150 - 00 300 - 00 
ಕರ್ನಾಟಕ ಪರಸಭೆಗಳ (ಸೋಡಾವಾಟರ್, ತಯಾರಿಕೆಗಳ 
ನಿಯಮನ ಹಾಗೂ ತಪಾಸಣೆ) ಉಪನಿಯಮಗಳು 1966 
ಸೋಡಾವಾಟರ್ (ವಿದ್ಯುತ್ ಚಾಲಿತ ಯಂತ್ರದಿಂದ) 

150 - 00 300 - 00 
ಸೋಡಾವಾಟರ್‌( ಕೈ ಚಾಲಿತ ಯಂತ್ರದಿಂದ) 

50 - 00 200 - 00 
ಹೇರ್ ಡ್ರೆಸಿಂಗ್ ಸಲೂನ್ ಅಥವಾ ಕ್ಷೌರದ ಅಂಗಡಿ ಕುರ್ಚಿ 100 - 00 100 - 00 
ಒಂದಕ್ಕೆ 
ಕರ್ನಾಟಕ ಪುರಸಭೆಗಳ ( ಲಾಂಡ್ರಿ ಅಂಗಡಿ ನಿಯಮನ ಹಾಗೂ 
ತಪಾಸಣೆ) ಉಪನಿಯಮಗಳು 1966 
| ಧೋಬಿ ಅಂಗಡಿ ( ಇಸ್ತಿ) 

100 - 00 100 - 00 
| ಧೋಬಿ ಅಂಗಡಿ ಡ್ರೈ ವಾಶ್ 

100 - 00 300 - 00 
ಕರ್ನಾಟಕ ಪುರಸಭೆಗಳ (ಕಾರ್ಖಾನೆಗಳ ಬಗ್ಗೆ ಲೈಸೆನ್ಸ್ ) 

ಉಮನಿಯಮಗಳು 1966 
ಬಿ | ಸಣ್ಣ ಕೈಗಾರಿಕೆಗಳು 

200 - 00 500 - 00 


750 - 00 


ಕೆ| 


| 


3| 


3| 


4 


|3| 


|3|4|೧ 


೧೨೮೩ 


(d 


| 


3|| 


|3| 


ಭಾಗ - ೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೩, ೨೦೦೯ 
ವಿವರಣೆ (ವಿವಿಧ ವ್ಯಾಪಾರ / ಉದ್ದಿಮೆಗಳ ಹೆಸರು) | ಹಿಂದಿನ ಪರಿಷ್ಕರಣೆ 

| ಶುಲ್ಕ | ಉದ್ದೇಶಿತ ಶುಲ್ಕ 
8 | ಕರ್ನಾಟಕ ಪುರ ಸಭೆಗಳ (ಎಲೆಕ್ಟೋಪ್ಲೇಟಿಂಗ್ ಉದ್ಯಮದ 

ಜಾಗಗಳ ನಿಯಮನ ಹಾಗೂ ತಪಾಸಣೆ) ಉಪನಿಯಮಗಳು 
1967 
ವಿದ್ಯುತ್‌ ಲೇಪನ ಅಥವಾ ಎಲೆಕ್ಟೋಪ್ಲೇಟಿಂಗ್ ದೊಡ್ಡ ಕೈಗಾರಿಕೆ | 200 - 00 500 - 00 
ವಿದ್ಯುತ್‌ ಲೇಪನ ಅಥವಾ ಎಲೆಕ್ಟೋಪ್ಲೇಟಿಂಗ್ ಸಣ್ಣ ಕೈಗಾರಿಕೆ 150 - 00 300 - 00 
ಕರ್ನಾಟಕ ಪುರಸಭೆಗಳ ( ಅಮೂಲ್ಯ ಧಾತುಗಳ 
ನಾಜೂಕುಗೊಳಿಸುವ ಹಾಗೂ ಕಸೂತಿ ಕೆಲಸಗಳ ) 
ಉಪನಿಯಮಗಳು 1967 
ಚಿನ್ನ ಬೆಳ್ಳಿ ಅಂಗಡಿ ದೊಡ್ಡ ಪ್ರಮಾಣ 

250 - 00 1000 - 00 
ಬಿ | ಚಿನ್ನ ಬೆಳ್ಳಿ ಅಂಗಡಿ ಸಣ್ಣ ಪ್ರಮಾಣ 

250 - 00 500 - 00 
ಸಿ ಚಿನ್ನ , ಬೆಳ್ಳಿ ಕಸೂತಿ: ಆಭರಣ ತಯಾರಿಕೆ ಕೆಲಸ ಒಬ್ಬನೇ 100 - 00 100 - 00 

ಮಾಡುವುದು 
ಡಿ ಚಿನ್ನ , ಬೆಳ್ಳಿ, ಕಸೂತಿ : 5 ಜನರ ತನಕ ಮಾಡುವುದು 

100 - 00 200 - 00 
ಇ | ಚಿನ್ನ , ಬೆಳ್ಳಿ, ಕಸೂತಿ: 5 ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡುವುದು | 100 -00 300 - 00 
10 | ಕರ್ನಾಟಕ ಪುರಸಭೆಗಳ ( ಚೀನಿ ಮಣ್ಣಿನ ಸ್ಯಾನಿಟರಿ ವೇರ್ಸ್‌ಗಳು, 

ಹೆಂಚು, ಗಡಿಗೆಗಳ ತಯಾರಿಕೆ , ಸಂಗ್ರಹ ನಿಯಮನ ಮತ್ತು 
ತಪಾಸಣೆ) ಉಪನಿಯಮಗಳು 1967 
ಹೆಂಚುಗಳ ತಯಾರಿಕೆ ಹಾಗೂ ಮಾರಾಟ 

100 - 00 1000 - 00 
ಗಡಿಗೆಗಳ ತಯಾರಿಕೆ ಹಾಗೂ ಮಾರಾಟ 

100 - 00 300 - 00 
ಪಾದರಕ್ಷೆಗಳ ಅಂಗಡಿಗಳು ಅಥವಾ ಚರ್ಮದಿಂದ ತಯಾರಿಸಿದ 
ಸಾಮಾನುಗಳ ಅಂಗಡಿಗಳು 
1) ಶೋ ರೂಂಗಳು ಹಾಗೂ ದೊಡ್ಡ ಅಂಗಡಿಗಳು 

150 - 00 500 - 00 
2) ಸಣ್ಣ ಅಂಗಡಿಗಳು 

100 - 00 300 - 00 
ಕರ್ನಾಟಕ ಪುರಸಭೆಗಳ ( ಸಾರ್ವಜನಿಕ ಮಾರುಕಟ್ಟೆ ಹಾಗೂ 
ಕಸಾಯಿ ಖಾನೆಗಳ ನಿಯಮನ ಹಾಗೂ ತಪಾಸಣೆ) 
ಉಪನಿಯಮಗಳು 1966 
ಕಸಾಯಿ ಖಾನೆ ಕಟುಕರಿಗೆ ಲೈಸನ್ ಫೀ 

100 - 00 1000 - 00 
ಕಸಾಯಿ ಖಾನೆ ಫೀ ಪ್ರತಿ ಆಡು : ಕುರಿ | 

5 - 00 

5 - 00 
ಕುರಿಯ ಮತ್ತು ಮೇಕೆ ಮಾಂಸದ ಅಂಗಡಿ 

150 - 00 300 - 00 
ದನದ ಮಾಂಸದ ಅಂಗಡಿ 

150 - 00 200 - 00 
ಮೀನಿನ ಮಾಂಸದ ಅಂಗಡಿ 

150 - 00 300 - 00 
ಎಫ್ |ಕೋಳಿ ಮಾಂಸದ ಅಂಗಡಿ 

100 - 00 200 - 00 
ಜಿ | ಹಂದಿ ಮಾಂಸದ ಅಂಗಡಿ 

100 - 00 300 - 00 
ಹೆಚ್ | ಹಣ್ಣು, ಹಂಪಲು ಮಾರಾಟ ಸಗಟು ವ್ಯಾಪಾರ 

100 - 00 300 - 00 
| ಚಿಲ್ಲರೆ ವ್ಯಾಪಾರ 

100 - 00 100 - 00 


3| 


8| 


3|8||B|೯ 


) 


ಇ|8|| 


| 


ಆ| 


. 


೧೨೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೦೯ 

ಭಾಗ - ೬ 
ವಿವರಣೆ (ವಿವಿಧ ವ್ಯಾಪಾರ / ಉದ್ದಿಮೆಗಳ ಹೆಸರು) ಹಿಂದಿನ | ಪರಿಷ್ಕರಣೆ 

ಶುಲ್ಕ ಉದ್ದೇಶಿತ ಶುಲ್ಕ 
ಐ | ಹೂವು ಮತ್ತು ಹೂವಿನ ಹಾರ ಮಾರಾಟ ಸಗಟು ವ್ಯಾಪಾರ 100 - 00 200 - 00 
ಚಿಲ್ಲರೆ ವ್ಯಾಪಾರ 

100 - 00 100 - 00 
ತರಕಾರಿ ಅಥವಾ ಕಾಯಿ ಪಲ್ಯಗಳ ಮಾರಾಟ ಸಗಟು ವ್ಯಾಪಾರ 100 - 00 200 - 00 
ಚಿಲ್ಲರೆ ವ್ಯಾಪಾರ 

100 - 00 100 - 00 
ಪ್ಲಂಬರ್‌ ವಾರ್ಷಿಕ ಲೈಸನ್ಸ್ ಫೀ 

100 - 00 1000 - 00 
ಕರ್ನಾಟಕ ಪುರಸಭೆಗಳ ( ಅಪಾಯಕಾರಕ, ಅಸಹ್ಯಕಾರಕ ಉದ್ಯಮಗಳಿಗೆ ಉಪಯೋಗಿಸುವ ಸ್ಥಳಗಳ ನಿಯಮನ ಮತ್ತು 

ತಪಾಸಣೆ) ಉಪನಿಯಮಗಳು 1967 
| ಮುದ್ರಣಾಲಯ 

100 - 00 1000 - 00 
| ರೇಷ್ಮೆ ಗೂಡಿನಿಂದ ರೇಷ್ಮೆ ನೂಲು ತೆಗೆಯುವುದು 

25 - 00 250 - 00 
1) ದ್ವಿಚಕ್ರವಾಹನಗಳ ಸರ್ವಿಸ್ ಸ್ಟೇಷನ್ 

100 - 00 1000 - 00 
2 ) ಮೂರು ಚಕ್ರ ಅಥವಾ ನಾಲ್ಕು ಚಕ್ರ ವಾಹನಗಳ ಸರ್ವೀಸ್ 150 - 00 1000 - 00 
ಸ್ಟೇಷನ್ 
3) ದ್ವಿಚಕ್ರ ವಾಹನಗಳ ದುರಸ್ತಿ ಗ್ಯಾರೇಜ್ 

100 - 00 200 - 00 
4) ಮೂರು ಚಕ್ರ ಅಥವಾ ನಾಲ್ಕು ಚಕ್ರ ವಾಹನಗಳ ದುರಸ್ತಿ 150 - 00 300 - 00 
ಗ್ಯಾರೇಜ್ 
5) ಟ್ಯಾಕ್ಟರ್ ಗ್ಯಾರೇಜ್ 

200 - 00 400 - 00 
6) ಭಾರಿ ವಾಹನಗಳ ( ಬಸ್ಸು, ಲಾರಿ ) ದುರಸ್ತಿ ಗ್ಯಾರೇಜ್ 

200 - 00 500 - 00 
7) ಹೊಸ ವಾಹನಗಳ ಮಾರಾಟ, ಸೇವೆ( ಶೋ ರೂಂಗಳು ) 200 - 00 1000 - 00 2000 - 00 

ಸತ್ತು ಬಿಡಿ ಭಾಗಗಳ ಮಾರಾಟ ಹಾಗೂ ದುರಸ್ತಿ 200 - 00 500 - 00 
ಆ ದುರಸ್ತಿ / ಬಾಡಿಗೆ ಕೊಡುವ ಅಂಗಡಿ 

100 - 00 200 - 00 
13 ) ಟೈರ್ ರಿಟ್ರೇಡಿಂಗ್ ವರ್ಕ್ಸ್ 

150 - 00 300 - 00 
ಎಫ್ | ಕಮ್ಮಾರಿಕೆ ಕಮ್ಮಾರ ಕುಲುಮೆ 

_ 50 - 00 100 - 00 
ಕ | 1) ಫೋಟೋಗ್ರಫಿ ಸ್ಟುಡಿಯೋ / ವಿಡಿಯೋ ಕವರೇಜ್ 

200 - 00 500 - 00 
2) ಕಲರ್ ಲ್ಯಾಬ್‌ಗಳು 

200 - 00 500 - 00 
ಎಲ್ ( 1) ರೇಡಿಯೊ (ವೈರ್ ಲೆಸ್ ಸೆಟ್ ತಯಾರಿಕೆ) ತಯಾರಿಕೆ, 100 - 00 400 - 00 

ಮಾರಾಟ, ದುರಸ್ತಿ 
2 ) ರೇಡಿಯೋ ದುರಸ್ತಿ( ರಿಪೇರಿ) 

100 - 00 300 - 00 
3) ದೂರದರ್ಶನಗಳ ಮಾರಾಟ , ದುರಸ್ತಿ 

300 - 00 1000 - 00 
4 ) ದೂರದರ್ಶನಗಳ ದುರಸ್ತಿ (ರಿಪೇರಿ) 

100 - 00 300 - 00 
5) ಎಲೆಕ್ಟ್ರಾನಿಕ್ ಸಾಮಗ್ರಿಗಳ ಮಾರಾಟ 

150 - 00 500 - 00 
6) ಎಲೆಕ್ಟ್ರಾನಿಕ್ಸ್ ಸಾಮಗ್ರಿಗಳ ದುರಸ್ತಿ 

100 - 00 200 - 00 
ಎನ್ | ಯಂತ್ರ ಅಥವಾ ವಿದ್ಯುತ್ ಶಕ್ತಿಯಿಂದ ದಿಮ್ಮಿ ಅಥವಾ ಮರ | 

ಕೊಯ್ಯುವುದು ಅಥವಾ ಕತ್ತರಿಸುವುದು ಸಾಮಿಲ್‌ಗಳು 
ಮರದ ಪ್ಲೇನಿಂಗ್ ಮಷಿನ್‌ಗಳು 

350 - 00 2000 - 00 
ಪಿ ತವರದ(ಕಲಾಯಿ) ಕೆಲಸ ಮಾಡುವುದು 

500 - 00 300 - 00 


೫)೩|| 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೦೯ 

೧೨೮೫ 
ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964 ರ ಕಲಂ 256 ರಡಿ ರಚಿತವಾದ ಅನುಬಂಧ 13 

ಭಾಗ - 1 
ಈ ಕೆಳಕಂಡ ಯಾವುದೇ ವಸ್ತುವನ್ನು ಯಾವುದೇ ಕ್ರಮದ ಮೂಲಕ ತಯಾರಿಸುವುದು, ಹುರಿಯುವುದು, ಪ್ಯಾಕ್ 
ಮಾಡುವುದು, ಒತ್ತುವುದು, ಶುದ್ಧಿಗೊಳಿಸುವುದು, ಸ್ವಚ್ಛಗೊಳಿಸುವುದು , ಕುದಿಸುವುದು, ಕರಗಿಸುವುದು, ಅರೆಯುವುದು ಅಥವಾ 
ಸಿದ್ಧಗೊಳಿಸುವುದು, ದಾಸ್ತಾನುಗೊಳಿಸುವುದು ಮುಂತಾದ ಉದ್ದಿಮೆಗಳು . 
ವಿವರಣೆ (ವಿವಿಧ ವ್ಯಾಪಾರ/ ಉದ್ದಿಮೆಗಳ ಹೆಸರು) ಹಿಂದಿನ | ಪರಿಷ್ಕರಣೆ 

ಶುಲ್ಕ | ಉದ್ದೇಶಿತ ಶುಲ್ಕ 
1 | ಬಿರುಸುಬಾಣಗಳು /ಪಟಾಕಿಗಳು /ಫೈರ್ ವರ್ಕ್ಸ್ 

500 - 00 500 - 00 
ಮುದ್ರಣ , ಬರವಣಿಗೆ, ಮುದ್ರಿಸುವುದು ಇತ್ಯಾದಿಗಳಿಗಾಗಿ ಮಸಿ 100 - 00 200 - 00 
ಇ) ಡಿಸ್ಟ್ ಆಂಟೆನಾ ಸೆಂಟರ್‌ಗಳು (ಕೇಬಲ್‌ಗಳು ) 

250 - 00 500 - 00 
ಬಟ್ಟೆ ಅಥವಾ ಹತ್ತಿ, ಉಣ್ಣೆ, ರೇಷ್ಮೆ, ಆರ್ಟ್ ಸಿಲ್ಕು ಇತ್ಯಾದಿ 
ಉಡುಪುಗಳು ಸಂಗ್ರಹಣೆ ಮತ್ತು ಮಾರಾಟ 
ಅ) ಬಟ್ಟೆ ಅಂಗಡಿ 

300 - 00 1000 - 00 
ಅಪಾಯಕಾರಿ ಪೆಟ್ರೋಲಿಯಂ ಹೊರತುಪಡಿಸಿ 1934 ರ 
ಪೆಟ್ರೋಲಿಯಂ ಅಧಿನಿಯಮದಲ್ಲಿ ಪರಿಭಾಷಿಸಿದಂತೆ 
ಪೆಟ್ರೋಲಿಯಂ 
ಅ) ಪೆಟ್ರೋಲಿಯಂ 

250 - 00 1000 - 00 | 2000 - 00 
ಆ ) ಸೀಮೆಎಣ್ಣೆ 

150 - 00 500 - 00 
ಇ) ಅನಿಲ 

300 - 00 2000 - 00 
23. ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964 ರ ಕಲಂ 
256 (1) ರ ರೀತ್ಯಾ ಯಾವುದೇ ವ್ಯಕ್ತಿಯು ಯಾವುದೇ ವ್ಯಾಪಾರ 
ಪ್ರಾರಂಭಿಸುವುದಕ್ಕೆ ಮುಂಚೆ ನಗರ ಸಭೆಯಿಂದ ಪರವಾನಗಿ 
ಪಡೆಯತಕ್ಕದ್ದು . 
ದವಸಧಾನ್ಯಗಳು, ದ್ವಿದಳ ಧಾನ್ಯಗಳು, ಎಣ್ಣೆಬೀಜ, ಹಿಟ್ಟು, 
ಮೆಣಸಿನಕಾಯಿ ಇಂಗು ಮುಂತಾದ ದಿನಸಿ ಸಾಮಗ್ರಿಗಳು 
ಒಳಗೊಂಡಂತೆ 
ಅ) ಕಿರಾಣಿ ವ್ಯಾಪಾರ(ಹೋಲ್ ಸೇಲ್) 

100 - 00 200 - 00 | 1500 - 00 
ಆ) ಕಿರಾಣಿ ವ್ಯಾಪಾರ (ರಿಟೇಲ್) 

100 - 00 500 - 00 | 1000 - 00 
ಇ ) ಕಿರಾಣಿ ವ್ಯಾಪಾರ ( ಸಣ್ಣ ಅಂಗಡಿಗಳು) 

100 - 00 200 - 00 
2 | ಟೈರ್ ಹಾಗೂ ಟ್ಯೂಬ್‌ಗಳ ಮಾರಾಟ 

150 - 00 500 - 00 
ಟೈಲರಿಂಗ್ ಅಂಗಡಿಗಳು 
ಎ) 1 ಹೊಲಿಗೆ ಯಂತ್ರ ಇರುವ ಅಂಗಡಿಗೆ 

100 - 00 100 - 00 
ಬಿ ) 1 -5 ಹೊಲಿಗೆ ಯಂತ್ರ ಇರುವ ಅಂಗಡಿ 

100 - 00 200 - 00 
ಸಿ) 5 ಕ್ಕಿಂತ ಹೆಚ್ಚು ಹೊಲಿಗೆ ಯಂತ್ರ ಇರುವ ಅಂಗಡಿ 

100 - 00 300 - 00 
ಪಾನ್ ಬೀಡಾ, ಬೀಡಿ, ಸಿಗರೇಟು ಹಾಗೂ ಇನ್ನಿತರೆ ಸಣ್ಣ ಪುಟ್ಟ 100 - 00 100 - 00 
ಅಂಗಡಿಗಳು 
ಧ್ವನಿವರ್ಧಕ ಉಪಕರಣಗಳ ಬಾಡಿಗೆ ಕೊಡುವ ಅಂಗಡಿ 

100 - 00 300 - 00 
ಶಾಮಿಯಾನ ಬಾಡಿಗೆ ಕೊಡುವ ಅಂಗಡಿ 

100 - 00 500 - 00 


6 


ಭಾಗ - ೬ 


೫)ಇ|*| 


500 - 00 


1000 - 00 


500 - 00 


೧೨೮ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೩ , ೨೦೦೯ 
ವಿವರಣೆ ( ವಿವಿಧ ವ್ಯಾಪಾರ/ ಉದ್ದಿಮೆಗಳ ಹೆಸರು) ಹಿಂದಿನ | ಪರಿಷ್ಕರಣೆ 

ಶುಲ್ಕ ಉದ್ದೇಶಿತ ಶುಲ್ಕ 
ವಿದ್ಯುತ್ ಉಪಕರಣಗಳ ಮಾರಾಟ 

100 - 00 400 - 00 
ಲೋಹಪಾತ್ರೆಗಳು (ಸ್ಟೀಲ್‌, ಹಿತ್ತಾಳೆ, ತಾಮ್ರ , ಕಂಚು, 
ಅಲ್ಯೂಮಿನಿಯಂ ಇನ್ನಿತರೆ) ಮನೆ ಬಳಕೆಗೆ ಉಪಯೋಗಿಸುವ 
ಸಾಮಗ್ರಿಗಳ ಶೇಖರಣೆ ಹಾಗೂ ಮಾರಾಟ 
ಅ) ರಿಟೇಲ್ 

250 - 00 400 - 00 
| 9 ಕಬ್ಬಿಣ, ಉಕ್ಕಿನ ಸಾಮಗ್ರಿಗಳ ಅಂಗಡಿ 

250 - 00 1000 - 00 
| 10 ಸಿಮೆಂಟ್ ಅಂಗಡಿ 

250 - 00 400 - 00 
11 ಸೋಫಾಸೆಟ್‌ಗಳ ತಯಾರಿಕೆ/ ದುರಸ್ತಿ 

150 - 00 300 - 00 
12 | ರಾಸಾಯನಿಕ ಗೊಬ್ಬರದ ದಾಸ್ತಾನು/ ಮಾರಾಟ 

200 - 00 500 - 00 
13 | ಗುಜರಿ ಅಂಗಡಿ 

100 - 00 200 - 00 
14 | ನರ್ಸಿಂಗ್ ಹೋಂ ( ಪ್ರಸೂತಿ ಗೃಹ) 

200 - 00 1000 - 00 
15 | ಖಾಸಗಿ ಆಸ್ಪತ್ರೆ / ಕ್ಲಿನಿಕ್ 

200 - 00 500 - 00 
16 ಕ್ಲಿನಿಕಲ್ ಲ್ಯಾಬೊರೇಟರಿಗಳು 

250 - 00 500 - 00 
17 | ಎಕ್ಸ್‌ರೇ , ಅಲ್ಲಾಸೌಂಡ್ ಹಾಗೂ ಸಿಟಿ ಸ್ಕ್ಯಾನಿಂಗ್ ಸೆಂಟರ್ | 250 - 00 

ಸೋಪು, ಟೂಥ್ ಪೇಸ್ಟ್, ಟಾಲ್ಕಂ ಪೌಡರ್/ ಕ್ರೀಂ ಹಾಗೂ ಇತರೆ | 250 - 00 500 - 00 
ಸೌಂದರ್ಯ ವರ್ಧಕಗಳನ್ನು ಒಳಗೊಂಡಂತೆ ಆಯುರ್ವೇದಿಕ್ , 
ಹೋಮಿಯೋಪತಿ ಅಥವಾ ಅಲೋಪತಿ ಔಷಧಿ 
ಅಂಗಡಿಗಳು( ಮೆಡಿಕಲ್ ಸ್ಟೋರ್‌ಗಳು) 
ಪುಸ್ತಕಗಳ ವ್ಯಾಪಾರ | 

100 - 00 500 - 00 
20 ಕನ್ನಡಕಗಳ ವ್ಯಾಪಾರ ( ಆಪ್ಟಿಕಲ್) 

200 - 00 400 - 00 
21 ಸ್ಟೇಷನರಿ ಅಂಗಡಿಗಳು 

200 - 00 400 - 00 
22 | ಗ್ರೀಟಿಂಗ್ಸ್ ಸೆಂಟರ್‌ಗಳು 

100 - 00 200 - 00 
23 | ಗಿಫ್ಟ್ ಸೆಂಟರ್‌ಗಳು 

100 - 00 300 - 00 
24 ಬಳೆಗಳ ಅಂಗಡಿ ( ಬ್ಯಾಂಗಲ್ ಸ್ಫೋರ್ಸ್ ) 

150 - 00 300 - 00 
25 ಗಡಿಯಾರದ ಅಂಗಡಿ 
ಅ) ಮಾರಾಟ ಮತ್ತು ರಿಪೇರಿ 

200 - 00 400 - 00 
ಆ ) ಕೇವಲ ರಿಪೇರಿ 

150 - 00 300 - 00 
26 | ಲಾರಿ / ಸರಕು ಸಾರಿಗೆ ಬುಕ್ಕಿಂಗ್ ಆಫೀಸ್ 

200 - 00 500 - 00 
27 ಬಸ್/ ಪ್ರಯಾಣಿಕರ ಬುಕ್ಕಿಂಗ್ ಆಫೀಸ್ 

200 - 00 400 - 00 
28 | ಡ್ರೈವಿಂಗ್ ಸ್ಕೂಲ್‌ಗಳು 

300 - 00 500 - 00 
29 | ಫ್ರೆಂ ವರ್ಕ್ಸ್ 

100 - 00 200 - 00 
30 | ಪ್ರಾಣಿಗಳ ಆಹಾರ ತಯಾರಿಕೆ ಮತ್ತು ಮಾರಾಟ 

300 - 00 
31 | ಹಣಕಾಸು ಸಂಸ್ಥೆಗಳು/ ಫೈನಾನ್ಸ್ಗಳು ( ಬ್ಯಾಂಕುಗಳು 

150 - 00 1000 - 00 
ಹೊರತುಪಡಿಸಿ) 
32 ಲಾಟರಿ/ ಆನ್ ಲೈನ್ ಲಾಟರಿ ಮಾರಾಟ 

150 - 00 400 - 00 


19 | 


೫) 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೩, ೨೦೦೯ 

೧೨೮೭ 
ವಿವರಣೆ ( ವಿವಿಧ ವ್ಯಾಪಾರ/ ಉದ್ದಿಮೆಗಳ ಹೆಸರು) ಹಿಂದಿನ | ಪರಿಷ್ಕರಣೆ 

ಶುಲ್ಕ ಉದ್ದೇಶಿತ ಶುಲ್ಕ 
ಎಸ್. ಟಿ. ಡಿ/ ಐ . ಎಸ್ . ಡಿ / ಪ್ಯಾಕ್ ಅಂಗಡಿ 

150 - 00 300 - 00 
ಜೆರಾಕ್ಸ್ , ಟೈಪಿಂಗ್, ಡಿ. ಟಿ.ಪಿ .ಸೆಂಟರ್‌ಗಳು 

100 - 00 500 - 00 
35 | ಕಂಪ್ಯೂಟರ್ ಸೆಂಟರ್‌ಗಳು 

250 - 00 1000 - 00 
36 | ಆಡಿಯೋ ವೀಡಿಯೋ ಕ್ಯಾಸೆಟ್ ಲೈಬ್ರರಿ / ಮಾರಾಟ 

200 - 00 400 - 00 
ಇತರೆ ಶುಲ್ಕಗಳು 
ಆರ್ಟ್ಸ್ ಶಾಫ್ 

100 - 00 200 - 00 
ಕಾಯಿನ್ ಬೂತ್ 

100 - 00 200 - 00 
ಬೆಲ್ಲದ ಮಂಡಿ 

100 - 00 500 - 00 
4 | ಮೆಡಿಕಲ್ ಸ್ಟೋರ್ 

250 - 00 1000 - 00 
| ಗೊಬ್ಬರದ ಅಂಗಡಿ 

100 - 00 300 - 00 1000 - 00 
ರೇಡಿಯಂ ಕಟಿಂಗ್ ಶಾಪ್ 

250 - 00 500 - 00 
7 |ಬ್ಯೂಟಿ ಪಾರ್ಲರ್ 

250 - 00 500 - 00 
8 | ಚರ್ಮವನ್ನು ಹದ ಮಾಡುವುದು 

100 - 00 200 - 00 
9 | ಬ್ಯಾನರ್ ಪೋಸ್ಟರ್ ಬಾಬು 

250 - 00 250 - 00 
ಪಟ್ಟಣ ಪಂಚಾಯಿತಿ ವತಿಯಿಂದ ತೆಗೆದುಕೊಂಡಿರುವ ಸಭಾ ನಡವಳಿಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳು , ಚಿತ್ರದುರ್ಗ 
ಇವರಿಗೆ ಅನುಮೋದನೆಗಾಗಿ ಕಳುಹಿಸಿ ಕೊಡಲು ಸಭೆಯಲ್ಲಿ ಸೂಚಿಸಲಾಯಿತು ಮತ್ತು ಪರಿಷ್ಕರಿಸಿದ ಪರವಾನಿಗೆ ಶುಲ್ಕದ 
ಪಟ್ಟಿಯನ್ನು ಕರ್ನಾಟಕ ಸರ್ಕಾರದ ಪ್ರಪತ್ರದಲ್ಲಿ ಪ್ರಕಟಿಸಿ 30 ದಿನಗಳ ಅಕ್ಷೇಪಣೆಗಳನ್ನು ಪಡೆದ ನಂತರ ಪರಿಷ್ಕರಿಸಿದ ದರವನ್ನು 
ನಿಗದಿಪಡಿಸಿ ವಸೂಲಿ ಮಾಡಲು ತೀರ್ಮಾನಿಸಲಾಯಿತು. 
ಪಿ . ಡಿ . 25 

ಮುಖ್ಯಾಧಿಕಾರಿಗಳು , ಪಟ್ಟಣ ಪಂಚಾಯಿತಿ, ಹೊಳಲ್ಕೆರೆ. 
ತಹಶೀಲ್ದಾರ್‌ರವರ ಕಾರ್ಯಾಲಯ, ಆನೇಕಲ್ ತಾಲ್ಲೂಕು, ಆನೇಕಲ್ 

ಪ್ರಕಟಣೆ 

ನಮೂನೆ- 27 
ನಂ . ಎಲ್. ಎನ್ . ಡಿ / ಸಿ. ಆರ್ / 278 / 09 -10 , ದಿನಾಂಕ: 15ನೇ ನವೆಂಬರ್ 2009 
1) ಕರ್ನಾಟಕ ರಾಜ್ಯ ಸರ್ಕಾರದ ನಿಯಮಾವಳಿಗಳಂತೆ ಸರ್ಕಾರಿ ಕುಂಟೆ ಜಮೀನಾಗಿರುತ್ತದೆ. ಅದರಂತೆ ಆನೇಕಲ್ 

ಗ್ರಾಮದ ಸ. ನಂ . 135 ರಲ್ಲಿ ವಿಸ್ತೀರ್ಣ 0 -24 ಗುಂ ಪೈಕಿ 0 – 12 ( ಎ - ಗುಂ ) ಜಮೀನನ್ನು ಪರಿಶಿಷ್ಟ 
ಜಾತಿ/ ವರ್ಗದ ವಿದ್ಯಾರ್ಥಿ ನಿಲಯದ ಕಟ್ಟಡಕ್ಕೆ ಕಾಯ್ದಿರಿಸಲು ಉದ್ದೇಶಿಸಿದ್ದು, ಸದರಿ ಜಮೀನು ಹಾಲಿ 
ಸಾರ್ವಜನಿಕ ಉಪಯೋಗಕ್ಕೆ ಅವಶ್ಯಕತೆ ಇರುವುದಿಲ್ಲ. ಆದುದರಿಂದ ಕರ್ನಾಟಕ ಭೂ ಕಂದಾಯ ಕಾಯ್ದೆ 
1964ರ ಕಲಂ 68(1) ರ ರೀತ್ಯಾ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ 
ವಿವರಿಸಿರುವ ಸ. ನಂ .135 ಜಮೀನಿನಲ್ಲಿ 0 - 12 ( ಎ - ಗುಂ ) ಜಮೀನನ್ನು ಪರಿಶಿಷ್ಟ ಜಾತಿ/ ವರ್ಗದ ವಿದ್ಯಾರ್ಥಿ 
ನಿಲಯದ ಕಟ್ಟಡಕ್ಕೆ ಕಾಯ್ದಿರಿಸುವ ಉದ್ದೇಶದಿಂದ ಹಾಗೂ ಸಾರ್ವಜನಿಕರ ಉಪಯೋಗಕ್ಕೆ ಬೇಕಿಲ್ಲದಿರುವ 
ಪ್ರಯುಕ್ತ ಸದರಿ ಜಮೀನಿನ ಮೇಲೆ ಸಾರ್ವಜನಿಕರ ಹಕ್ಕು ವೈಯಕ್ತಿಕ ಹಕ್ಕುಗಳು ನಿರ್ಗಮನಗೊಳ್ಳುತ್ತವೆ. 
ಆದ ಪ್ರಯುಕ್ತ ಯಾವುದೇ ವ್ಯಕ್ತಿ ಅಂತಹ ಜಮೀನಿನ ಮೇಲೆ ಆಸಕ್ತಿ ಉಳ್ಳವರು ಅಥವಾ ಇತರೆ ಆಸಕ್ತಿ 
ಉಳ್ಳವರು ಅಂದರೆ ಸರ್ಕಾರಿ ಕುಂಟೆ ಜಮೀನನ್ನು ಸಾರ್ವಜನಿಕವಾಗಿ ಪರಿಶಿಷ್ಟ ಜಾತಿ/ ವರ್ಗ ದ ವಿದ್ಯಾರ್ಥಿ 
ನಿಲಯದ ಕಟ್ಟಡಕ್ಕೆ ವಿಲೇವಾರಿ ಮಾಡಿರುವುದರಿಂದ ತೊಂದರೆಗೊಳಗಾಗಿರುವವರು ಈ ಪ್ರಕಟಣೆಯ 
ದಿನಾಂಕದಿಂದ 90 ದಿನಗಳ ಒಳಗಾಗಿ ಲಿಖಿತ ಮೂಲಕ ಆನೇಕಲ್ ತಾಲ್ಲೂಕು ತಹಶೀಲ್ದಾರ್ ರವರಿಗೆ 
ತಲುಪುವಂತೆ ಕಳಿಸುವುದು ನಿಗದಿತ ವೇಳೆಯನ್ನು ಮೀರಿ ಬರುವಂತಹ ಆಕ್ಷೇಪಣೆಯನ್ನು ಗಣನೆಗೆ 
ತೆಗೆದುಕೊಳ್ಳಲಾಗುವುದಿಲ್ಲ. ಅಲ್ಲದೆ ನಿಗದಿತ ವೇಳೆಯಲ್ಲಿ ಯಾವುದೇ ಆಕ್ಷೇಪಣೆಗಳು ತಲುಪದಿದ್ದಲ್ಲಿ ಸದರಿ 


೧೨೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಡಿಸೆಂಬರ್ ೩ , ೨೦೦೯ 

ಭಾಗ - ೬ 
ಸರ್ಕಾರಿ ಕುಂಟೆ ಜಮೀನಿನ 0 -24 ಗುಂ ಪೈಕಿ 0 – 12 ( ಎ - ಗುಂ ) ಜಮೀನನ್ನು ಪರಿಶಿಷ್ಟ ಜಾತಿ/ ವರ್ಗ ದ 
ವಿದ್ಯಾರ್ಥಿ ನಿಲಯದ ಕಟ್ಟಡಕ್ಕೆ ಸಾರ್ವಜನಿಕವಾಗಿ ವಿಲೇವಾರಿ ಮಾಡುವ ಬಗ್ಗೆ ಯಾವುದೇ ಆಕ್ಷೇಪಣೆಗಳು 
ಇರುವುದಿಲ್ಲವೆಂದು ಪರಿಗಣಿಸಿ ಕಾನೂನು ರೀತ್ಯಾ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 

- ಷೆಡ್ಯೂಲ್ 
ಜಿಲ್ಲೆ: ಬೆಂಗಳೂರು ತಾಲ್ಲೂಕು: ಆನೇಕಲ್ 

ಗ್ರಾಮ : ಆನೇಕಲ್ 
ಸ. ನಂ . - 135 

ವಿಸ್ತೀರ್ಣ : 0 -12 ( ಎ - ಗುಂ ) ವರ್ಗೀಕರಣ: ಕುಂಟೆ 
ಪೂರ್ವಕ್ಕೆ - 136 

ಪಶ್ಚಿಮಕ್ಕೆ – ಉಳಿಕೆ ಜಮೀನು 
ಉತ್ತರಕ್ಕೆ - ರಸ್ತೆ 

ದಕ್ಷಿಣಕ್ಕೆ - ರಸ್ತೆ 

ತಹಶೀಲ್ದಾರ್‌, 
ಪಿ . ಆರ್ . 473 

ಆನೇಕಲ್ ತಾಲ್ಲೂಕು, ಆನೇಕಲ್ 
ತಹಶೀಲ್ದಾರ್‌ರವರ ಕಾರ್ಯಾಲಯ , ಆನೇಕಲ್ ತಾಲ್ಲೂಕು, ಆನೇಕಲ್ 

ಪ್ರಕಟಣೆ 

ನಮೂನೆ- 27 
ನಂ . ಎಲ್.ಎನ್. ಡಿ/ ಸಿ. ಆರ್ / 288 / 09 - 10, ದಿನಾಂಕ: 23ನೇ ಅಕ್ಟೋಬರ್ 2009 
1) ಕರ್ನಾಟಕ ರಾಜ್ಯ ಸರ್ಕಾರದ ನಿಯಮಾವಳಿಗಳಂತೆ ಸರ್ಕಾರಿ ಧರ್ಮದ ತೋಪು ಜಮೀನಾಗಿರುತ್ತದೆ. ಅದರಂತೆ 

ಕುಂಬಾರನಹಳ್ಳಿ ಗ್ರಾಮದ ಸ. ನಂ . 73 ರಲ್ಲಿ ವಿಸ್ತೀರ್ಣ 0 -11 ( ಎ - ಗುಂ ) ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕೆ 
ಸ್ಮಶಾನದ ಜಾಗಕ್ಕೆ ಕಾಯ್ದಿರಿಸಲು ಉದ್ದೇಶಿಸಿದ್ದು , ಸದರಿ ಜಮೀನು ಹಾಲಿ ಸಾರ್ವಜನಿಕ ಉಪಯೋಗಕ್ಕೆ 
ಅವಶ್ಯಕತೆ ಇರುವುದಿಲ್ಲ. ಆದುದರಿಂದ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964ರ ಕಲಂ 68(1) ರ ರೀತ್ಯಾ 
ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸುತ್ತಾ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಸ. ನಂ . 73 
ಜಮೀನಿನಲ್ಲಿ 0- 11 ( ಎ - ಗುಂ ) ಜಮೀನನ್ನು ಸಾರ್ವಜನಿಕ ಉಪಯೋಗಕ್ಕೆ ಸ್ಮಶಾನದ ಜಾಗಕ್ಕೆ ಕಾಯ್ದಿರಿಸುವ 
ಉದ್ದೇಶದಿಂದ ಹಾಗೂ ಸಾರ್ವಜನಿಕರ ಉಪಯೋಗಕ್ಕೆ ಬೇಕಿಲ್ಲದಿರುವ ಪ್ರಯುಕ್ತ ಸದರಿ ಜಮೀನಿನ ಮೇಲೆ 
ಸಾರ್ವಜನಿಕರ ಹಕ್ಕು ವೈಯಕ್ತಿಕ ಹಕ್ಕುಗಳು ನಿರ್ಗಮನಗೊಳ್ಳುತ್ತವೆ . 
ಆದ ಪ್ರಯುಕ್ತ ಯಾವುದೇ ವ್ಯಕ್ತಿ ಅಂತಹ ಜಮೀನಿನ ಮೇಲೆ ಆಸಕ್ತಿ ಉಳ್ಳವರು ಅಥವಾ ಇತರೆ ಆಸಕ್ತಿ 
ಉಳ್ಳವರು ಅಂದರೆ ಸರ್ಕಾರಿ ಧರ್ಮದ ತೋಪು ಜಮೀನನ್ನು ಸಾರ್ವಜನಿಕ ಉದ್ದೇಶಕ್ಕೆ ಸ್ಮಶಾನದ ಜಾಗಕ್ಕೆ 
ವಿಲೇವಾರಿ ಮಾಡಿರುವುದರಿಂದ ತೊಂದರೆಗೊಳಗಾಗಿರುವವರು ಈ ಪ್ರಕಟಣೆಯ ದಿನಾಂಕದಿಂದ 90 ದಿನಗಳ 
ಒಳಗಾಗಿ ಲಿಖಿತ ಮೂಲಕ ಆನೇಕಲ್ ತಾಲ್ಲೂಕು ತಹಶೀಲ್ದಾರ್ ರವರಿಗೆ ತಲುಪುವಂತೆ ಕಳಿಸುವುದು ನಿಗದಿತ 
ವೇಳೆಯನ್ನು ಮೀರಿ ಬರುವಂತಹ ಆಕ್ಷೇಪಣೆಯನ್ನು ಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ. ಅಲ್ಲದೆ ನಿಗದಿತ 
ವೇಳೆಯಲ್ಲಿ ಯಾವುದೇ ಆಕ್ಷೇಪಣೆಗಳು ತಲುಪದಿದ್ದಲ್ಲಿ ಸದರಿ ಸರ್ಕಾರಿ ಧರ್ಮದ ತೋಪು ಜಮೀನಿನ 0 - 11 
( ಎ - ಗುಂ ) ಜಮೀನನ್ನು ಸ್ಮಶಾನದ ಜಾಗಕ್ಕೆ ಸಾರ್ವಜನಿಕವಾಗಿ ವಿಲೇವಾರಿ ಮಾಡುವ ಬಗ್ಗೆ ಯಾವುದೇ 
ಆಕ್ಷೇಪಣೆಗಳು ಇರುವುದಿಲ್ಲವೆಂದು ಪರಿಗಣಿಸಿ ಕಾನೂನುರೀತ್ಯಾ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 

ಷೆಡ್ಯೂಲ್ 
ಜಿಲ್ಲೆ: ಬೆಂಗಳೂರು ತಾಲ್ಲೂಕು: ಆನೇಕಲ್ 

ಗ್ರಾಮ : ಕುಂಬಾರನಹಳ್ಳಿ 
ಸ. ನಂ .- 73 

ವಿಸ್ತೀರ್ಣ: 0 - 11 ( ಎ - ಗುಂ ) ವರ್ಗೀಕರಣ: ಧರ್ಮದ ತೋಪು 
ಪೂರ್ವಕ್ಕೆ - ಸ. ನಂ .70 

ಪಶ್ಚಿಮಕ್ಕೆ - ಸ. ನಂ . 72 
ಉತ್ತರಕ್ಕೆ - ಸ. ನಂ .70 

ದಕ್ಷಿಣಕ್ಕೆ - ಸ. ನಂ .74 

ತಹಶೀಲ್ದಾರ್‌, 
ಪಿ . ಆರ್ . 478 

ಆನೇಕಲ್ ತಾಲ್ಲೂಕು, ಆನೇಕಲ್. 


2 ) . 


